ಕರ್ನಾಟಕ ವಿಧಾನ 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 766 
ಸದಸ್ಯರ ಹೆಸರು 

ಉತ್ತರಿಸಬೇಕಾದ ದಿನಾಂಕ 


ಖನಿ ಖು 


"ಉತ್ತರಿಸುವ ಸಚಿವರು 


ಪರಿಷತ್ತು 


ಶ್ರೀ ಅರುಣ ಶಹಾಪುರ. 

17-09-2021 

ಸಮಾಜ ಕಲ್ಯಾಣ ಮತ್ತು 

ಹಿಂದುಳಿದ ವರ್ಗಗಳ ಕಲ್ಯಾಣ. ಸಚಿವರು 


(ನ್ಯಾಯಾಲಯಗಳ ಆದೇಶದ ಪ್ರತಿ ಹಾಗೂ 
ಆದೇಶದನ್ವಯ ತೆಗೆದುಕೊಂಡ ಕ್ರಮಗಳ 
ಕುರಿತು ಸಂಪೂರ್ಣ ಮಾಹಿತಿ ನೀಡುವುದು). 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್‌ ಸಂಸ್ಥೆಯ ಸರ್ಕಾರದ ಆದೇಶ ಸಂಖ್ಯೆ ಇಡಿ 78 ಎಸ್‌ 
"| ವಸತಿ ಶಾಲೆಗಳಲ್ಲಿ ' ಸೇವೆ. ಸಲ್ಲಿಸುತ್ತಿರುವ | ಎಲ್‌ ಬಿ. 2016, ದಿನಾಂಕ: 15.04.2016 
ಖಾಯರ ಸಹ ಶಿಕ್ಷಕರಿಗೆ: ಕುಮಾರ್‌ ನಾಯಕ್‌ | ರನ್ವಯ ಸಾರ್ವಜನಿಕ. ಶಿಕ್ಷಣ ಇಲಾಖೆಯ 
ವರದಿಯನ್ವಯ ವಿಶೇಷ ಬಡ್ತಿ ನಿೀಡುವ | ಶಿಕ್ಷಕರುಗಳಿಗೆ ' ಮಂಜೂರಾಗಿರುವ ಹೆಚ್ಚುವರಿ 
ಪ್ರಸ್ತಾವನೆ ಎಂದಿನಿಂದ ಜಾರಿಯಲ್ಲಿರುತ್ತದೆ; | ವೇತನ ಬಡ್ತಿಯನ್ನು ಕರ್ನಾಟಕ ವಸತಿ ಶಿಕ್ಷಣ 
(ಪ್ರಸ್ತಾವನೆಯ ವಿವರಗಳನ್ನು ಒದಗಿಸುವುದು.) | ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳಲ್ಲಿ ಕಾರ್ಯ 
91 ಈ ತಡ ನಡನ ಬಡಿ ನಡಾ ಇರುವ | ನಿರ್ವಹಿಸುತ್ತಿರುವ  ಖಾಯರಿ ಶಿಕ್ಷಕರಿಗೂ 
| ಸಮಷ್ಯೆಗೆ ಕಾರಣಗಳೇನು ; ಸಮಸ್ಯೆಗೆ ಪರಿಹಾರ | ಮಂಜೂರು. ಮಾಡುವ ಕುರಿತು ಆರ್ಥಿಕ 
ಕಂಡುಕೊಳ್ಳಲು ಸರ್ಕಾರ ತೆಗೆದುಕೊಂಡ ಸಲಾಂ ಸಹಿ ಕ ರಲಾಗ್ಯೂ ಲರ 
"ಕ್ರಮಗಳೇನು; (ಪ್ರಸ್ತಾವನೆ ಸಹಿತ ವಿಪರಗಳನ್ನು | ಇಲಾಖೆಯು ಒಪ್ಪಿರುವುದಿಲ್ಲ. 
ಒದಗಿಸುವುದು) 
ಇ) ವಿಶೇಷ ವೇತನ ಬಡ್ತಿ ನೀಡುವಂತೆ ಹೌದು. 
ನ್ಯಾಯಾಲಯದ ಆದೇಶಗಳು, ಸರ್ಕಾರದ | ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶದ 
ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಅದರ | ಪ್ರತ್ರಿಯನ್ನು ಅನುಬಂಧದಲ್ಲಿ ನೀಡಿದೆ. 
ಕುರಿತು ತೆಗೆದುಕೊಂಡ ಕ್ರಮಗಳೇನು? | 


: ಮಾನ್ಯ ಉಚ್ಛ ನ್ಯಾಯಾಲಯ ಧಾರವಾಡ 


ಪೀಠ ರಿಟ್‌ ಪಿಟಿಷನ್‌ ಸಂಖ್ಯೆ 102821- 
102825 of 2018 (S-RES) ದಿನಾಂಕ: 
20.04,2018 ರಂತೆ ಕಾರ್ಯನಿರ್ವಾಹಕ 


ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 
ಸಂಘ ಇವರಿಂದ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ 
ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾಯಂ 
ಸಹಶಿಕ್ಷಕರುಗಳಿಗೆ ವಿಶೇಷ ವೇತನ ಬಡ್ತಿ ನೀಡಲು 


ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ ಎಂದು 
ತಿಳಿಸಲಾಗಿದೆ. 
| ಸಂಖ್ಯೆ: ಸಕಇ 388 ಮೊದೇಶಾ 2021 ಲ ಭೇ 
ಗ (ಕೋಟ ಶ್ರಿ(ನ್‌ಘಸ ಪೂಜಾರಿ) 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


